ಕರ್ನಾಟಕ ವಿಧಾನ ಪರಿಷತ್ತು 


ಉತರಿಸಬೇಕಾದ ದಿನಾಂಕ 


pr) 


934 
ಶ್ರೀ ಕಾಂತರಾಜ್‌ (ಬಿಎಂಎಲ್‌) (ಸ್ಥಳೀಯ ಸಂಸ್ಥೆಗಳ ಕ್ಷೇತ) 
12-03-2020 


ಉತ್ತರಿಸುವ ಸಚಿವರು ಮುಖ್ಯಮಂತ್ರಿಗಳು 
okk 
ಪ್ತ ಉತ್ತರ 
ಅ) | ಕಳೆದ 5 ವರ್ಷಗಳಿಂದ ತುಮಕೂರು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಕರ್ನಾಟಕ ಸೌರಶಕ್ತಿ ಅಭಿವೃದ್ಧಿ ನಿಗಮವು 
ಯಾವ ಯಾವ ತಾಲ್ಲೂಕಿನಲ್ಲಿ ಸೋಲಾರ್‌ | (ಕೆ.ಎಸ್‌.ಪಿ.ಡಿ.ಸಿ.ಎಲ್‌) ಕರ್ನಾಟಕ ನವೀಕರಿಸಬಹುದಾದ ಇಂಧನ 


ಪಾರ್ಕ ನಿರ್ಮಿಸಲು ಸರ್ಕಾರ ಜಮೀನನ್ನು 
ಭೂ ಸ್ಥಾಧೀನ ಪಡಿಸಿಕೊಂಡಿದೆ; ಈ 
ಜಮೀನಿನಲ್ಲಿರುವ ಸರ್ಕಾರಿ ಜಮೀನು ಎಷ್ಟು; 
ರೈತರಿಂದ ವಶಪಡಿಸಿಕೊಂಡಿರುವ ಜಮೀನು 
ಎಷ್ಟು (ವಿವರ ನೀಡುವುದು) 


ಅಭಿವೃದ್ಧಿ ನಿಗಮ (ಕೆ.ಆರ್‌.ಇ.ಡಿ.ಎಲ್‌) ಮತ್ತು ಸೋಲಾರ್‌ ಎನರ್ಜಿ 
ಕಾರ್ಪೋರೇಷನ್‌ ಆಫ್‌ ಇಂಡಿಯಾ ರವರ ಜಂಟಿ ಸಹಯೋಗದೊಂದಿಗೆ 
ತುಮಕೂರು ಜಿಲ್ಲೆ ಪಾವಗಡ ತಾಲ್ಲೂಕಿನ ನಾಗಲಮಡಿಕೆ ಹೋಬಳಿಯ 
ಐದು ಗ್ರಾಮಗಳಾದ ವಳ್ಳೂರು, ರಾಯಚೆರ್ಲು, ಕ್ಯಾತಗಾನಚೆರ್ಲು, 
ಬಳಸಮುದ್ರ ಮತ್ತು ತಿರುಮಣಿ ವ್ಯಾಪ್ತಿಯಲ್ಲಿ 2050 ಮೆ.ವ್ಯಾ ಸಾಮರ್ಥ್ಯದ 
ಸೌರ ಪಾರ್ಕ್‌ನ್ನು ಅನುಷ್ಠಾನಗೊಳಿಸಿದೆ. 

: ಈ ಸೌರಪಾರ್ಕ್‌ ನಿರ್ಮಾಣಕ್ಕಾಗಿ ಕೆ.ಎಸ್‌.ಪಿ.ಡಿ.ಸಿ.ಎಲ್‌ ಸಂಸ್ಥೆಯು 
ಯಾವುದೇ ಜಮೀನನ್ನು ಭೂ ಸ್ಪಾಧೀನಪಡಿಸಿಕೊಂಡಿಲ್ಲ ಬದಲಾಗಿ 12,854 
ಎಕರೆ ಜಮೀನನ್ನು 28 ವರ್ಷಗಳ ಅವಧಿಯವರೆಗೆ ಗುತ್ತಿಗೆ ಆಧಾರದ 
ಮೇಲೆ ಪಡೆಯಲಾಗಿದೆ. ಇದರಲ್ಲಿ ಒಟ್ಟು 87 ಎಕರೆ ಸರ್ಕಾರದ ಜಮೀನು 
ಆಗಿರುತ್ತದೆ. ಉಳಿದ ಜಮೀನು ಅಂದರೆ 12,767 ಎಕರೆ ರೈತರ ಒಪ್ಪಿಗೆ 


ಅನ್ವಯ ಗುತ್ತಿಗೆ ಪಡೆಯಲಾಗಿದೆ. | 


ಆ) | ರೈತರ ಒಪ್ಪಿಗೆ ಇಲ್ಲದೆ ಪಾವಗಡ ತಾಲ್ಲೂಕಿನ 2050 ಮೆವ್ಯಾ ಸಾಮರ್ಥದ ಪಾವಗಡ ಸೌರಪಾರ್ಕ 
ಅತಿ ಸಣ್ಣ ಹಿಡುವಳಿ ರೈತರಿಂದ ಈ ನಿರ್ಮಾಣಕ್ಕಾಗಿ, ಕೆ.ಎಸ್‌.ಪಿ.ಡಿ.ಸಿ.ಎಲ್‌ ಸಂಸ್ಥೆಯು ಯಾವುದೇ ಜಮೀನನ್ನು 
ಉದ್ದೇಶಕ್ಕಾಗಿ ಬಲವಂತದಿಂದ ಜಮೀನನ್ನು ಭೂ ಸ್ಪಾಧೀನಪಡಿಸಿಕೊಂಡಿಲ್ಲ. 
ಭೂ ಸ್ವಾಧೀನ ಪಡಿಸಿಕೊಳ್ಳುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ, ಯಾವ ರೀತಿ ಕ್ರಮ 
ತೆಗೆದುಕೊಳ್ಳಲಾಗಿದೆ; (ವಿವರ ನೀಡುವುದು) 

ಇ) [ಧೂ ಸ್ವಾಧೀನಪಡಿಸಿಕೊಂಡ ರೈತರಿಗೆ 2050 ಮೆ.ವ್ಯಾ ಪಾವಗಡ ಸೌರಪಾರ್ಕ್‌ ನಿರ್ಮಾಣಕ್ಕಾಗಿ 
ಯಾವ ಮಾನದಂಡ ಅನುಸರಿಸಿ ಪರಿಹಾರ | ಕೆ.ಎಸ್‌.ಪಿ.ಡಿ.ಸಿ.ಎಲ್‌ ಸಂಸ್ಥೆಯು ಯಾವುದೇ ಜಮೀನನ್ನು ಭೂ 


ನೀಡಲಾಗುತ್ತಿದೆ; (ವಿವರ ನೀಡುವುದು) 


ಸ್ಪಾಧೀನಪಡಿಸಿಕೊಂಡಿಲ್ಲ ಬದಲಾಗಿ 12,854 ಎಕರೆ ಜಮೀನನ್ನು 28 
ವರ್ಷಗಳ ಅವಧಿಯವರೆಗೆ ಗುತ್ತಿಗೆ ಆಧಾರದ ಮೇಲೆ ಪಡೆಯಲಾಗಿದೆ. 
ರೈತರಿಗೆ 2015-16ನೇ ವರ್ಷಕ್ಕೆ ಪ್ರತಿ ಎಕರೆಗೆ ಸರ್ಕಾರ ನಿಗದಿಪಡಿಸಿದ 
ಗುತ್ತಿಗೆ ದರವಾದ ರೂ.21000/- ಹಣವನ್ನು ಪಾವತಿ ಮಾಡಲಾಗಿದೆ. ಇದು 
ಪ್ರತಿ 2 ವರ್ಷಕ್ಕೆ ಮೂಲ ದರದಲ್ಲಿ ಶೇ. 5% ಏರಿಕೆ ಮಾಡಲಾಗುವುದು. 
ಇದರಂತೆ, 2019-20ನೇ ವರ್ಷಕ್ಕೆ ಪ್ರತಿ ಎಕರೆಗೆ ರೂ.23,100/- ಗುತ್ತಿಗೆ 
ಹಣವನ್ನು ರ್ವೈತರಿಗೆ ನೀಡಲಾಗಿದೆ. 


೩2 


ಈ) 


ಮಾರುಕಟ್ಟೆ ದರಕ್ಕಿಂತ ಕಡಿಮೆ ದರ ನೀಡಿ ರೈತ 


ರ ಪಾವಗಡ ಸೌರ ಪಾರ್ಕ್‌ಗೆ ಬೇಕಾಗಿರುವ ಜಮೀನನ್ನು ರೈತರು ಭೂ 


ಜಮೀನನ್ನು 'ವಕಕ್ಕ ಪಡೆದಿರುವುದರಿಂದ | ಮಾಲೀಕತ್ವವನ್ನು ತಮ್ಮಲ್ಲೇ ಉಳಿಸಿಕೊಂಡು, ಸ್ವ-ಇಚ್ಛೆಯಿಂದ ಗುತ್ತಿಗೆ ಆಧಾರದ 


ರೈತರಿಗೆ 


ಸರಿಪಡಿಸಲು ಸರ್ಕಾರ ತೆಗೆದುಕೊಂಡಿರು 
ಕ್ರಮವೇನು; (ವಿವರ ನೀಡುವುದು) 


'ಅನ್ಯಾಯವಾಗಿರುವುದನ್ನು ಮೇಲೆ ನೀಡಿದ್ದು, ಈ ಪ್ರಕ್ರಿಯೆಯು ದೇಶದಲ್ಲಿಯೇ ಪ್ರಥಮ ಬಾರಿಗೆ | ಭೂಸ್ವಾಧೀನ 


ವ | ಪ್ರಕ್ರಿಯೆಯಿಂದಾಗುವ ದುಷ್ಪರಿಣಾಮಗಳನ್ನು ತಪ್ಪಿಸಿದಂತಾಗಿದೆ. 


ಸಂಖ್ಯೆ: ಎನರ್ಜಿ 57 ಇಬಿಎಸ್‌ 2020 


(ಬಿ.ಎಸ್‌. ಮ 
ಮುಖ್ಯ ಮಂತ್ರಿ 


